784 


ಸದಸ್ಯರ ಹೆಸರು 

ಪು ಪ್ರೆ 

ಸಂಖ್ಯೆ ಇ 

ಅ. | ನೂತನವಾಗಿ ನಿರ್ಮಿಸಿರುವ ಹುಣಸೂರು 
ಕೆ.ಎಸ್‌.ಆರ್‌.ಟಿ.ಸಿ ಬಸ್‌ ವಿಲ್ಲಾಣದಲ್ಲಿ 
ವಿದ್ಧುತ್‌ ದೀಪಗಳಿಲ್ಲದೆ, ರಾತ್ರಿವೇಳ 
ಸಾರ್ವಜನಿಕರಿಗೆ. ಪ್ರಯಾಣಿಕರಿಗೆ ತೊಂದರೆ 
ಆಗಿರುವುದು ಸರ್ಕಾರದ ಗಮರಕ್ಕೆ 
ಬಂದಿದೆಯೇ; 

| ಆ. | ಇದರಿಂದಾಗಿ ಹೊಸ ಬಸ್‌ ನಿಲ್ದಾಣದಲ್ಲಿ 
ರಾತ್ರಿ ವೇಳೆ ಕಳ್ಳಕಾಕರ ಹಾವಳಿ, ಅನೈತಿಕ 
ಚಟುವಟಿಕೆ ನಡೆಯುತ್ತಿದ್ದು, ಜನ 
ಸಾಮಾನ್ಯರಿಗೆ ಪ್ರಯಾಣಿಕರಿಗೆ ತೊಂದರೆ 
ಆಗುತ್ತಿರುವುದು. ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ವಿವರ ಒದಗಿಸುವುದು) 

ಗ ಕೂಡಲೇ ಹುಣಸೂರಿನ ನಮೂತನ ಬಸ್‌ 
ನಿಲ್ದಾಣದ ಸುತ್ತಲೂ ಪ್ರಖರ ವಿದ್ಧುತ್‌ 
ದೀಪಗಳ ವವಸ್ಥೆ ಹಾಗೂ ಸೆಕ್ಯೂರಿಟಿ 
ಗಾರ್ಡ್‌ ವ್ಯವಸ್ಥೆ ಮಾಡುವ ಮೂಲಕ 
ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ 
ಅಮಕೂಲ ಕಲಿಸಲು ಕಮ 
ಜರುಗಿಸಲಾಗುವುದೆೊ 


ಸಂಖ್ಯೆ ಟಿಡಿ 46 ಟಿಸಿಕ್ಕೂ 2019 


ಉತ್ತರ 


ಹುಣಸೂರು ಬಸ್‌ ನಿಲ್ಲಾಣದ ಒಳ 
ಮತ್ತು ಹೊರ ಆವರಣದಲ್ಲಿ ಸಮರ್ಪಕ 
ಬೆಳಕಿನ ವ್ಯವಸ್ಥೆ ಮಾಡಲಾಗಿದ್ದು, ವಿದ್ಯುತ್‌ 
ದೀಪಗಳಿಲ್ಲದೆ ರಾತ್ರಿ ವೇಳ ಸಾರ್ವಜನಿಕರಿಗೆ 
ಯಾವುದೇ ತೊಂದರೆಯಾಗಿರುವುದಿಲ್ಲ. 


ಹೊಸ ಬಸ್‌ ನಿಲ್ದಾಣದಲ್ಲಿ ರಾತ್ರಿ ವೇಳ 


ಕಳ್ಳಕಾಕರ ಹಾವಳಿ. ಅನೈತಿಕ 
ಚಟುವಟಿಕೆಗಳಿಂದಾಗಿ ಜನಸಾಮಾನ್ಯರಿಗೆ 


ಹಾಗೂ ಪ್ರಯಾಣಿಕರಿಗೆ ತೊಂದರೆ ಆಗಿರುವ 
ಬಗ್ಗೆ ವರದಿಯಾಗಿರುವುದಿಲ್ಲ. 


ಬಸ್‌ 


ವ್ಯವಸ್ಥೆ: ಯನ್ನು ಮಾಡಲಾಗಿರುತ್ತದೆ. ಇತೀಚೆಗೆ 


ಕಟ್ಟು” ಹೋಗಿದ್ದ , ಕೆಲವು ದೀಪಗಳ 
ಬಲ್ಲುಗಳನ್ನೂ ಸಹ ಡದುರಸಿ/ಬದಲಾಯಿಸಿ 
ಸರಿಪಡಿಸಲಾಗಿರುತ್ತದೆ. 
ಪ್ರಸುತ ಭದ್ರತಾ ರಕ್ಷಕರ 
ಕೊರತೆಯಿರುವುದರಿಂದ, ಹುಣಸೂರು 
ನೂತನ ಬಸ್‌ ನಿಲ್ದಾಣಕ್ಕೆ ಗೃಹರಕ್ಷಕ 
ಸಿಬಂದಿಗಳ ನಿಯೋಜನೆಗೆ ಕ್ರಮ 
ಕೈಗೊಳ್ಳಲಾಗಿದೆ 
ಎಡ \್ಯ 


(ಲಕ್ಷ ಫೌ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿ ಹಾಗೂ 
ಸಾರಿಗೆ ಸಚಿವರು 


